ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


9 (43) 


[ಪರಿಷತ್ತಿನ ಸದಸ್ಯರು 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರಿಸಬೇಕಾದ ದಿನಾಂಕ kd 


07.12.2020 


ಉತ್ತರಿಸಬೇಕಾದ ಸಚಿವರು 


ಪ್ರಶ್ನೆ 


| ಉಪ ಮುಖ್ಯಮಂತಿಗಳು (ಉನ್ವತ ಶಿಕ್ಷಣ) 


ಉತ್ತರ 


ಅ) 


ಎ.ಜಿ.ಪಿ.-9000 
ಪದೋನ್ನತಿ ಪಡೆಯಲು 
| ದಿನಾಂಕ: 11.07.2016ರ 
ಯು.ಜಿ.ಸಿ. ಮಾರ್ಗಸೂಚಿಯಂತೆ 
ಯು.ಜಿ.ಸಿ. ಪ್ರಾಯೋಜಕತ್ವದಲ್ಲಿ 
ಮತ್ತು ಕಾಲೇಜು ಶಿಕ್ಷಣ 
ವತಿಯಿಂದ ಗೊತ್ತುಪಡಿಸಿರುವ 
ಅನುಮೋದಿತ ಶಿಬಿರ/ 
ಕಾರ್ಯಗಾರ/ ತರಬೇತಿಗಳು 
ಮತ್ತು ತರಬೇತಿ ಸಂಸ್ಥೆಗಳ 
ವಿವರಗಳನ್ನು ಒದಗಿಸುವುದು. 


ವೃತ್ತಿ 


ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಅಧಿಸೂಚನೆ ಸಂಖ್ಯೆ: 

ಎಫ್‌-1-2/2017 (£€/P$) ವಿಯಮ ॥ ರಲ್ಲಿನ ಉಪ ನಿಯಮ (2) 

ರನ್ಸಯ ಕಾಲೇಜುಗಳಲ್ಲಿ ಯುಜಿಸಿ. ಪ್ರಾಯೋಜಕತ್ವದಲ್ಲಿ 

ಎಫ್‌.ಡಿ.ಪಿ. ಕಾರ್ಯಗಾರವನ್ನು ಹಮಿಕತೊಂಡು, 
ಅನ್ಯಕಾರ್ಯನಿಮಿತ್ತ ಮಂಜೂರು ಮಾಡಲು ಕಾಲೇಜುಗಳ 
ಪ್ರಾಂಶುಪಾಲರುಗಳಿಂದ ಕೋರಿಕೆ ಸಲ್ಲಿಸಿದ್ದಲ್ಲಿ, ಸದರಿ 
ಕಾರ್ಯಗಾರದಲ್ಲಿ ಭಾಗವಹಿಸುವ ಪ್ರಶಿಕ್ಷಣಾರ್ಥಿಗಳಿಗೆ ಇಲಾಖಾ 
ವತಿಯಿಂದ ಯಾವುದೇ ಭತ್ಯೆಗಳಿಲ್ಲದೆ ಸದರಿ ದಿನಗಳಿಗೆ 
ಅನ್ಯಕಾರ್ಯನಿಮಿತ್ತ ರಜೆಯನ್ನು ಮಂಜೂರು ಮಾಡಲಾಗುವುದು. 
ಕಾಲೇಜು ಶಿಕ್ಷಣ ಪತಿಯಿಂದ ಕೆಳಕಂಡಂತೆ ತರಬೇತಿಗಳನ್ನು 
ಹಮ್ಮಿಕೊಳ್ಳಲಾಗಿದೆ. | 

* ಎ.ಟಿಐ: 2019-20ನೇ ಸಾಲಿನಲ್ಲಿ ಮೈಸೂರಿನ ಆಡಳಿತ ತರಬೇತಿ 
ಸಂಸ್ಥೆ ಇಲ್ಲಿ ವಿವಿಧ ವಿಷಯಗಳ ಬಗ್ಗೆ ಒಟ್ಟು 195 ಗ್ರೇಡ್‌-3 
ಹಾಗೂ ಬಿ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ. 

* ಉನ್ನತ ಶಿಕ್ಷಣ ಅಕಾಡೆಮಿ : ಅ) 2019-20ನೇ ಸಾಲಿನಲ್ಲಿ 
ಹೊಸದಾಗಿ ನೇಮಕಾತಿ ಹೊಂದಿದ ವಿವಿಧ ವಿಷಯಗಳ 
ಸಹಾಯಕ ಪ್ರಾಧ್ಯಾಪಕರುಗಳಿಗೆ, ಗ್ರಂಥಪಾಲಕರುಗಳಿಗೆ ಹಾಗೂ 
ಪ್ರಾಂಶುಪಾಲರುಗಳಿಗೆ ಉನ್ನತ ಶಿಕ್ಷಣ ಅಕಾಡಮಿ, ಧಾರವಾಡ 
ಇಲ್ಲಿ ವೃತ್ತಿ ಬುನಾದಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಸದರಿ 


ತರಬೇತಿಗೆ ಒಟ್ಟು 680 ಪ್ರಶಿಕ್ಷಣಾರ್ಥಿಗಳನ್ನು 
ನಿಯೋಜಿಸಲಾಗಿದೆ. 
ಆ) 2019-20 ನೇ ಸಾಲಿನಲ್ಲಿ ಕಾಲೇಜು ಇಲಾಖೆ 50 ಬೋಧಕೇತರ 
ಸಿಬ್ಬಂದಿಗಳಿಗೆ ಆಡಳಿತಾತ್ಮಕ ತರಬೇತಿಯನ್ನು 
ಹಮ್ಮಿಕೊಳ್ಳಲಾಗಿದೆ. 

* ವಿಮ್ನಾನ್ಸ್‌ ರಾಷ್ಟೀಯ ಸೇವ ಯೋಜನೆ, ರಾಜ್ಯ ಕೋಶ ಹಾಗೂ 
ನಿಮ್ಮಾನ್ಸ್‌ ಸಹಯೋಗದೊಂದಿಗೆ ಎನ್‌.ಎಸ್‌.ಎಸ್‌. 
ಯೋಜನಾಧಿಕಾರಿಗಳ ಮೂಲಕ "ಜೀವನ ಕೌಶಲ್ಯ" 
ತರಬೇತಿಯನ್ನು ಎಪಿಡೀಮಿಯಾಲಜಿ ವಿಭಾಗ, ಜನ ಆರೋಗ್ಯ 
ಕೇಂದ್ರ ನಿಮ್ಮಾನ್ನ ಸಂಸ್ಥೆ ಬೆಂಗಳೂರು ಇಲ್ಲಿ 
ಬೋಧಕರು/ಗ್ರಂಥಪಾಲಕರುಗಳಿಗೆ ಒಟ್ಟು 400 ಶಿಬಿರಾರ್ಥಿಗಳಿಗೆ 
ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. 


ಬೆಂಗಳೂರು ಇಲ್ಲಿ ವಿವಿಧ 
36 


* ವಿತ್ತೀಯ ಆರ್ಥಿಕ ನೀತಿ ಸಂಸ್ಥೆ, 
ವಿಷಯಗಳ ಬಗ್ಗೆ ಎ ಮತ್ತು ಬಿ ಗುಂಪಿನ ಒಟ್ಟು 


ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲಾಗಿದೆ. 


ಆ) 


ದಿನಾ೦ಕ:11.07.2016 ಯು.ಜಿ.ಸಿ. 
ಮಾರ್ಗಸೂಚಿಗಳನ್ನ್ಸಯ CTE 
ಪಾಯೋಜಿತ Engineering 
ಶಿಕ್ಷಣ ಸಂಸ್ಥೆಗಳಲ್ಲಿ ಕೈಗೊಳ್ಳುವ 
7 ಅಥವಾ ಹೆಚ್ಚಿನ ದಿನಗಳು 
ನಡೆಸಲ್ಪಡುವ ಎಫ್‌.ಡಿ.ಪಿ. 
ತರಬೇತಿಗಳು ತರಬೇತಿಯನ್ನು 
ನೀಡಲು ಆರ್ಹತೆ ಪಡೆದಿರುವ 1 
ಪಡೆಯದಿರುವ ಆದೇಶಗಳನ್ನು 
ಒದಗಿಸುವುದು. 


ತಾಂತ್ತಿಸ ಶಿಕ್ಷಣ 

AICTE ಪಾಯೋಜಿತ £ಗ9ಗೀnಗg ಶಿಕ್ಷಣ ಸಂಸ್ಥೆಗಳಲ್ಲಿ 07 
ಅಥವಾ ಹೆಚ್ಚಿನ ದಿನಗಳು ನಡೆಸಲ್ಪಡುವ ಎಫ್‌.ಡಿ.ಪಿ. 
ತರಬೇತಿಗಳನ್ನು ಎ.ಐಸಿ.ಟಿ.ಇ. ನವದೆಹಲಿ ಇವರ 
ಮಾರ್ಗಸೂಚಿಗಳನ್ವಯ ನಡಸಲಾಗುವುದು. 

2019-20 ಹಾಗೂ 2020-21 ನೇ ಸಾಲಿನಲ್ಲಿ ಕರ್ನಾಟಕ 
ರಾಜ್ಯದಲ್ಲಿನ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜಿನಲ್ಲಿ ಒಂದು 
ಎಫ್‌.ಡಿ.ಪಿ. ತರಬೇತಿ ಕಾರ್ಯಕ್ರಮಕೆ, ಎ.ಐ.ಸಿ.ಟಿ.ಇ. ನವದೆಹಲಿ 
ಇವರು ಅನುಮೋದನೆ ನೀಡಿದ ಸಲುವಾಗಿ ಸದರಿ 
ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. (ಅನುಬಂಧ- 
| 1ರಲ್ಲಿರಿಸಿದೆ) A 
| College Name : GEC, Mosalehosahalli, 


Programme: Mechanical Engineering. . ! 
STTP Title Light Weight Structures for Engineering 
Applications through Composite and Topology Optimization. 
Duration : Two week 

Year : 2019-20 


i ಇ) 


ಎ.ಜಿ.ಪಿ. 9000 ವೃತ್ತಿ ಪದೋನ್ಮತಿ | 'ಡಾ.ಟಿ. ಗಿರೀಶ್‌ ನಾಯ್ಕ್‌, "ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, 
ರಡ 5™10Iರಕರರದು| ಸರ್ಕಾರ ಪ್ರಥಮ ದರ್ಜ'ಕಲೇಹ,ಹೆಸಳಲ್ಕೆರೆ;`ಚಿತ್ರದುರ್ಗ`ಜಿಲ್ಲೆ” 
ನಡೆದ ಪರಿಶೀಲನಾ ಸಮಿತಿಯ | ಇವರು ACT ಪ್ರಾಯೋಜಿತತ್ಸದಲ್ಲಿ ೪.S.R. Engineering College of 
ಮುಂದೆ ಹಾಜರಾಗಿದ್ದ | Yogi Vemana University, Praddatur, Andra Pradesh ಇಲ್ಲಿ 
ಸಹಾಯಕ ಏರ್ಪಡಿಸಲಾಗಿದ್ದ culty Development Programme 
ಪ್ರಾಧ್ಯಾಪಕರುಗಳಲ್ಲಿ ತರಬೇತಿಯಲ್ಲಿ ಭಾಗವಹಿಸಿರುತ್ತಾರೆ. ACE ಆಯೋಜಿಸುವ 
ತಿರಸ್ಕೃತಗೊಂಡಿರುವವರು ಶಿಬಿರ/ಕಾರ್ಯಕ್ರಮಗಳ ತರಬೇತಿಗಳನ್ನು ಈ ಇಲಾಖೆಯ | 
ಯಾರು (ಮಾಹಿತಿಯನ್ನು |! ಉಪನ್ಯಾಸಕರ ವೃತ್ತಿ ಪದೋನ್ನತಿಗೆ ಪರಿಗಣಿಸುತ್ತಿಲ್ಲವಾದ್ದರಿಂದ 
ಒದಗಿಸುವುದು) ಸದರಿಯವರು ಸಲ್ಲಿಸಿರುವ ತರಬೇತಿಯ ಪ್ರಮಾಣ ಪತ್ರವನ್ನು 
| ಪದೋನ್ಮತಿಗೆ ಪರಿಗಣಿಸಿರುವುದಿಲ್ಲ. 
ಈ) | ತಿರಸ್ಕೃತಗೊಂ೦ಡ ಸಹಾಯಕ 
ಪ್ರಾಧ್ಯಾಪಕರುಗಳು, 
ಹಾಜರುಪಡಿಸಿದ್ದ ಎಫ್‌.ಡಿ.ಪಿ. 
ತರಬೇತಿ ಪ್ರಮಾಣ ಪತ್ರಗಳು, Y 
ಮತ್ತಿತರ ¥ ಕೋರ್ಸ್‌ | ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸ್ಪಷ್ಟೀಕರಣವನ್ನು 
ದಾಖಲೆಗಳನ್ನು ಪರಿಗಣಿಸುವ | ಯುಜಿಸಿಯಿಂದ ಪಡೆದಿರುವುದಿಲ್ಲ. 
ಅಥವಾ ಪರಿಗಣಿಸದಿರುವ ಬಗ್ಗೆ 
ಯು.ಜಿ.ಸಿ. ಯಿಂದ ಪಡೆಯಲಾದ 
! ಸ್ಪಷ್ಟೀಕರಣ ೬ ಏನು 
(ವಿವರಗಳನ್ನು ಒದಗಿಸುವುದು) 
ಉ) | ದಿನಾಂಕ: 1002018 ರಂದು | 
ನಡೆದೆ ಪರಿಶೀಲನಾ ಸಮಿತಿಯ 
ಮುಂದೆ ಹಾಜರಾಗಿದ್ದ 
ಸಹಾಯಕ ಪ್ರಾಧ್ಯಾಪಕರುಗಳು | ರೂ. 9000/- ಎ.ಜಿಪಿಯನ್ನು ಯು.ಜಿ.ಸಿ ನಿಗಧಿಪಡಿಸಿರುವ ಮಾರ್ಗ 
ಪ್ರಸ್ತಾವನೆಗಳನ್ನು ಸಲ್ಲಿಸುವ | ಸೂಚಿಗಳಂತೆ ಪರಿಶೀಲಿಸಬೇಕಾಗಿದ್ದು ಯುಜಿಸಿ ಯು ವರ್ಷವಾರು 
ಮುನ್ನ ಇಂತಹದ್ದೇ ರಿಪ್ರೆಶರ್‌ | ರಿಪ್ರೇಶರ್‌ ಕೋರ್ಸ್‌ ಕಿರು ಅವಧಿಯ ಕೋರ್ಸ್‌ಗಳು ಮತ್ತು ಎಫ್‌ಡಿಪಿ 
ಕೋರ್ಸ ' ಕಿರು ಅವಧಿಯ] ತರಬೇತಿಗಳ ನಡೆಸಲು ವಿಶ್ವವಿದ್ಯಾಲಯದ ಹೆಚ್‌.ಆರ್‌.ಡಿಸಿ ಗೆ 
ಕೋರ್ಸ್‌ಗಳು ಮತ್ತು ಎಫ್‌.ಡಿ.ಪಿ | ಅನುಮತಿ ನೀಡುತ್ತದೆ. ಸದರಿ ಸಂಸ್ಥೆಗಳಿಂದ ನಡೆಸಲ್ಪಡುವ | 
| ತರಬೇತಿಗಳ "ಬಗ್ಗೆ; 'ಸರ್ಕಾರ"| ಕೋರ್ಸ್‌ಗಳನ್ನು ಪದೋನ್ನತಿಗೆ ಪರಿಗಣಿಸಲಾಗು' ತ್ರಡೆ. 
ನಿರ್ದಿಷ್ಟವಾಗಿ ' ಹೊರಡಿಸಿರುವ 
ಸುತ್ತೋಲೆಗಳನ್ನು 
‘ ಒದಗಿಸುವುದು. 
(ಡಾ: ಅಶ್ವಥ ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿ (ಉನ್ನತ ಶಿಕ್ಷಣ) 
ಇಡಿ 220 ಡಿಸಿಇ 2020 


